ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಬಗ್ಗೆ 
ಶ್ರೀ ಬಿ.ಜಿ. ಪಾಟೇಲ್‌ (ಸಳೀಯ ಸಂಸ್ಥೆಗಳ ಕ್ಲೇತು:- 


494(393) ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಗ್ರಾಮ ಪಂಚಾಯತ್‌ ಅಭಿವೃದ್ಧಿ ಅಧಿಕಾರಿಗಳ ಸಂಖ್ಯೆ ಎಷ್ಟು ; 
(ಅವರ ಹೆಸರು ಮತ್ತು ಅವಧಿಯ ಸಹಿತ ವಿವರ ಒದಗಿಸುವುದು) 


(ಆ) ಗ್ರಾಮ ಪಂಚಾಯತ್‌ನ ಅಭಿವೃದ್ಧಿ ಕಾರ್ಯಗಳಿಗೆ ತಗುಲಿದ ವೆಚ್ಚ್‌ ಎಷ್ಟು ; (ಪಂಚಾಯಿತಿವಾರು ವಿವರ 
ನೀಡುವುದು) 


(ಇ) ಅಬಿವೃದ್ದಿ ಕಾರ್ಯಗಳ ಅನುಷ್ಠಾನ ಹಾಗೂ ಸರ್ಕಾರದ ಅನುದಾನ ವಿವಿಯೋಗಕ್ಕೆ ಸಂಬಂಧಿಸಿದಂತೆ 
ಸರ್ಕಾರ ನಿಗಧಿಪಡಿಸಿದ ಗುರಿ ತಲುಪಲು ವಿಫಲವಾದ ಗ್ರಾಮ ಪಂಚಾಯತ್‌ಗಳಾವುವು? (ಬಿವರ ನೀಡುವುದು) 


